ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ | 
Volume 150 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೧೫ ೨೦೧೫ ( ಅಶ್ವಯುಜ ೨೩ , ಶಕ ವರ್ಷ ೧೯೩೭) 
Bengaluru , Thursday , October 15 , 2015 ( Aashwayuja 23 , Shaka Varsha 1937 ) 


| ಸಂಚಿಕೆ ೪೨ 
Issue 42 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆಘೋಷಣೆ 

ಕ್ರಮಾಂಕ : RD 10 AQT 2015 ದಿನಾಂಕ: 14 /10/ 2015 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮಧುಗಿರಿ 
ತಾಲೂಕು ಕಸಬಾ ಹೋಬಳಿ ಗುರುವಡೇರಹಳ್ಳಿ , ಲಿಂಗೇನಹಳ್ಳಿ , ಮಲೆನಹಳ್ಳಿ ಗ್ರಾಮದ ಕೆಲವು ಸ. ನಂ . ಗಳಲಿ , ಕೊಳಚೆ ನೀರು 
ಶುದ್ದೀಕರಣ ಘಟಕ ನಿರ್ಮಾಣಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆ , ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumakuru ಜಿಲೆಯ 
ಜಿಲ್ಯಾಧಿಕಾರಿಯವರು ಭೂಸ್ಕಾಧೀನ ಕಾಯ್ದೆ 1894 ರ ಕಲಂ 4 (1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕLAQ/SR/ 65/2013-14 , 
ದಿನಾಂಕ :31/12/2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 


ಮತ್ತು ಕರ್ನಾಟಕ ಕಾಯ್ಕೆ 33/1991 ರನಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 
1894 ) ( 1) 5ಎ ಪ್ರಕರಣದ ( 2) ನೇ ಉಪಪ್ರಕರಣದ ಮತ್ತು 6 (1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು 
ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೆಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 
6 (1 ) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ . 


ಸಹಾಯಕ ಆಯುಕ್ತರ ಕಛೇರಿ, ಮಧುಗಿರಿ ಉಪ- ವಿಭಾಗ, Tumakuru ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು 
ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ 
ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಸಹಾಯಕ ಆಯುಕ್ತರ ಕಛೇರಿ, ಮಧುಗಿರಿ ಉಪ- ವಿಭಾಗ, Tumakuru ಇವರ 
ಕಛೇರಿಯಲ್ಲಿ ಇಡಲಾಗಿದೆ. 


( ೪೮೧) 


೪೮೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


ಭಾಗ ೬ . 


ಅನುಸೂಚಿ 


goesam to : Madhugiri 


ಹೋಬಳಿ : ಕಸಬಾ 


ಗ್ರಾಮ : ಮಲೆನಹಳ್ಳಿ 


ಜಿಲೆ : Tumakuru 
Agricultural 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ. ಸಂ 


ಖಾತದಾರರ ಹೆಸರು 


ಅನುಭವದಾರರ 

ಹೆಸರು 


ಸ . ನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


1 ಬಿ. ಆರ್. ಈರಣ್ಯ 


7 / */ 1 


1 . 6 . 00 


2 ತಿಪ್ಪೆರಂಗಪ್ಪ / 


7 / *11 


1 . 34 . 00 


3 ಪುಟ್ಟರಂಗಪ್ಪ / 


7 / */ 1 


1 . 9 . 00 


4 ಪುಟ್ಸ್ಮಾರಕ /D .ತಿಮ್ಮಯ್ಯ, 


7 / */ 1 


0. 0 . 00 


5 


| ಪುಟ್ಟಮಾರಕ / D .ತಿಮ್ಮಯ್ಯ 


7/ */ 1. 


ಖುಷಿ 


2 . 24 . 00 


7 /*/1 | ಬಾಗಾಯ್ತು 


2 . 9 .00 


6 ಪುಟ್ಸ್ಮಾರಕ / D .ತಿಮ್ಮಯ್ಯ 
7 ಸಾವಿತ್ರಮ್ಮ / ಲೇ . B . M . ಲಕ್ಷ್ಮೀಕಾಂತಯ್ಯ 


7 / */ 1 


1 . 9. 00 


10.11 . 00 


8 ರಂಗಮ್ಮ / ಹನುಮಯ್ಯ 


8 /* / 1 | 


ಖುಷಿ 


ಲಾಗೂ ರಿ . ಸ. ನಂ . 7 ಲಾಗೂ ರಿ. ಸ. ನಂ . 79 | 


2 .4 . 00 


ಲಾಗೂ 
ಕೆರೆಯು 


ಲಾಗೂ ರಿ . ಸ. ನಂ . 8/1 , 2, 3 ರ 

ಉಳಿಕೆ ಜಮೀನು 


7-68 


2 .4 . 00 


ಲಾಗೂ 
ಕೆರೆಯು 


ಲಾಗೂ 
ರಿ . ಸ. ನಂ . 7 


ಲಾಗೂ 
ರಿ . ಸ . ನಂ . 79 


ಲಾಗೂ ರಿ . ಸ . ನಂ . 8 /1 , 2 , 3 ರ | 

ಉಳಿಕೆ ಜಮೀನು 


9 ಚಿಕ್ಕರಂಗಪ್ಪ / ಚಿಕ್ಕಣ್ಣ 


8/*/2 | ಖುಷಿ 


|| ಲಾಗೂ ರಿ . ಸ. ನಂ . 7 ಲಾಗೂ ರಿ . ಸ. ನಂ .79 


0 .13.00 


1 - 06 


ಲಾಗ 
ಕೆರೆಯು 


ಲಾಗೂ ರಿ . ಸ . ನಂ . 8 /1 , 2 , 3 ರ 

ಉಳಿಕೆ ಜಮೀನು 


ಲಾಗೂ 
ಕೆರೆಯು 


ಲಾಗೂ 
ರಿ . ಸ . ನಂ .7 


ಲಾಗೂ 
ರಿ . ಸ . ನಂ . 79 


ಲಾಗೂ ರಿ . ಸ. ನಂ . 8/1 , 2 , 3 ರ | 0.13.00 

ಉಳಿಕೆ ಜಮೀನು 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


೪೮೩ 


ಚಕ್ಕು ಬಂದಿ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸನಂ | 


ತರಹ 


ಭೂಸ್ಕಾಧೀನದ ಜಮೀನಿನ 
ವಿಸ್ತೀರ್ಣ ಆಕಾರ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


10 ಪುಟ್ಟಲಕ್ಷ್ಮಮ್ಮ / ಬಿ .ಹೆಚ್ . ರಂಗಪ್ಪ 


8/*/ 3 | ಬಾಗಾಯ್ತು 


ಲಾಗೂ ರಿ. ಸ. ನಂ . 7 ಲಾಗೂ ರಿ. ಸ. ನಂ . 79 


ಲಾಗೂ 
ಕೆರೆಯು 


ಲಾಗೂ ರಿ. ಸ. ನಂ . 8/1 , 2, 3 ರ 

ಉಳಿಕೆ ಜಮೀನು 


1.8. 00 


7-32 


1 . 8 .00 


ಲಾಗೂ 
ಕೆರೆಯು 


ಲಾಗೂ 
ರಿ . ಸ . ನಂ . 7 


ಲಾಗೂ 
ರಿ . ಸ . ನಂ . 79 


ಲಾಗೂ ರಿ . ಸ . ನಂ . 8/1 , 2 ,3 ರ 

ಉಳಿಕೆ ಜಮೀನು 


Village Extents: 13. 36 .00 


ಅನುಸೂಚಿ 


Nom : Tumakuru 


gesoo : Madhugiri 


ಹೋಬಳಿ : ಕಸಬಾ 


ಗ್ರಾಮ : ಗುರುವಡೇರಹಳ್ಳಿ 


Agricultural 


ತರಹ 


ಚಕ್ಕು ಬಂದಿ 


ಭೂಸ್ವಾಧೀನದ ಜಮೀನಿನ 


ಕ್ರ . ಸಂ | ಖಾತೆದಾರರ ಹೆಸರು 


ಅನುಭವದಾರರ | ಸನಂ 

ಹೆಸರು 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


1 ಹನುಮಂತರಾಯಪ್ಪ / 


0. 22 .00 | | 


3 - 97 


59/*/1 | ಖುಷಿ | ಲಾಗೂ ಸ . ನಂ . 5971 ರ ಉಳಿಕೆ | ಲಾಗೂ ಸ. ನಂ . 5971 ರ | ಲಾಗೂ ಸ . ನಂ . 5971 ರ | ಲಾಗೂ ಹಳ್ಳ 

ಜಮೀನು 

ಉಳಿಕೆ ಜಮೀನು ಉಳಿಕೆ ಜಮೀನು | ಮತ್ತು ಸ. ನಂ . 57 


ಹನುಮಯ್ಯಪ್ಪ / 


59 /*/ 1 


Joint Owner 


ಮುದಪ್ಪ / 


59 /*/1 


Joint Owner 


ಲಕ್ಷ್ಮಣ/ 


59/* /1 


Joint Owner 


ಚಿಕ್ಕಹನುಮಯ್ಯ / 


59/ * 11 


Joint Owner 


ದೊಡ್ಕಹನುಮಂತಪ್ಪ || 


59/ */1 


Joint Owner 


0 . 22 . 00 


ಲಾಗೂ ಸ . ನಂ . 5971 ರ ಉಳಿಕೆ 

ಜಮೀನು 


ಲಾಗೂ ಸ . ನಂ . 5971 ರ 

ಉಳಿಕೆ ಜಮೀನು 


ಲಾಗೂ ಸ . ನಂ . 5971 ರ 

ಉಳಿಕೆ ಜಮೀನು 


ಲಾಗೂ ಹಳ್ಳ 
ಮತ್ತು ಸ. ನಂ . 57 


Village Extents : 0 .22 .00 


R .N .I. No. KARBIL /2001/47147 POSTAL REGN. No .RNP /KA /BGS/2202/ 2014 - 16 
Licensed to post without prepayment WPP No . 297 
೪೮೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


ಭಾಗ ೬ 


ಅನುಸೂಚಿ 


ತಾಲೂಕು: Madhugiri 


ಹೋಬಳಿ : ಕಸಬಾ 


ಗ್ರಾಮ : ಲಿಂಗೇನಹಳ್ಳಿ, 


ಜಿಲೆ : Tumakuru 
Agricultural 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


b 
2 


ಖಾತೆದಾರರ ಹೆಸರು 


ಅನುಭವದಾರರ | 

ಹೆಸರು 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


99/ */* ತರಿ | ಲಾಗೂ ಸ. ನಂ . 98 


0 . 25 . 00 


1 -10 


ಸಿ . ನಾರಾಯಣಪ್ಪ / ಬಿನ್ 
ಚಿಕ್ಕರಂಗಪ್ಪ 


ಲಾಗೂ 
ಹಳ್ಳವು 


ಸ . ನಂ .99ರ ಪೈಕಿ ಉಳಿಕೆ | ಲಾಗೂ ರಸ್ತೆಯು 

ಜಮೀನು 


ಲಾಗೂ ಸ. ನಂ . 98 


0 .25 .00 


ಲಾಗ | ಸ . ನಂ .99ರ ಪೈಕಿ ಉಳಿಕೆ | ಲಾಗೂ ರಸ್ತೆಯು 
ಹಳ್ಳವು 

ಜಮೀನು 


2 . 


ರಸ್ತೆ 


0 . 4 .00 


ಸಾರ್ವಜನಿಕ 
ರುದ್ರಭೂಮಿಗಾಗಿ/ 


124 /*/* ಖುಷಿ. ಸದರಿ ಸ . ನಂ .124 ರ ಲಾಗೂ 

ಉಳಿಕೆ ಜಮೀನು | ಸ. ನಂ .125 


ಸದರಿ ಸ . ನಂ .124 ರ 
ಉಳಿಕೆ ಜಮೀನು 


ರಸ್ತೆ 


0 . 4 . 00 


ಸದರಿ ಸ. ನಂ .124 ರ 
ಉಳಿಕೆ ಜಮೀನು 


ಲಾಗೂ 
ಸ . ನಂ .125 


ಸದರಿ ಸ . ನಂ .124 ರ 
ಉಳಿಕೆ ಜಮೀನು 


Village Extents : 0 .29 .00 


Agricultural Total Extents : 15 .7 .00 .00 


DESIGNATION : ಸಹಾಯಕ ಆಯುಕ್ತರು 
LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ಮಧುಗಿರಿ ಉಪ- ವಿಭಾಗ 
LAOLOCATION : ಮಧುಗಿರಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ- 2) 


F 


- 


- 


- 


- 


- 


- 


- 


- 


- 


- 


- 


* 


- 


= 


YA1 


- 


STA 


= 


- 


23LS 


- 


sts 


PR -106 
SC - 25 


ಕಳ 


= 


- 


ಟಿಪಳ TSI 


- 12 


TESS 


#k4 


ಳತಿಗೆ 44413 ಒL 


116 


- 


Eggs 


SSES 


- 


ಕd 


S 


ಜಿಟಿ 


- 


- 


- 


- 


10 ) 


11 


h 


9 


1 


- 


- 


9.2 


35 


- 


2 


. 


- 


s 


L 


= 


= 


= 


= 


= 


= 


= 


= 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


